ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 24-03-2021 ಪ್ರಶ್ನೆ ಸ೦ಖ್ಯೆ: 282 (2068) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ: ರಾಜ್ಯ ಹೆದ್ದಾರಿಗಳಲ್ಲಿ ಫಾಸ್ಟ್‌ ಟ್ಯಾಗ್‌ ಮತ್ತು ಅವೈಜ್ಞಾನಿಕ ಟೋಲ್‌ ಶುಲ್ಕದಿಂದ ಸಾರ್ವಜನಿಕರಿಗೆ 
ಆಗುತ್ತಿರುವ ತೊಂದರೆ ಬಗ್ಗೆ 


(ಅ) ರಾಜ್ಯ ಹೆದ್ದಾರಿಗಳಲ್ಲಿ ಕಡ್ಡಾಯ ಫಾಸ್ಟ್‌ ಟ್ಯಾಗ್‌ ಮತ್ತು ಅವೈಜ್ಞಾನಿಕ ಟೋಲ್‌ 
ಶುಲ|್ಧದಿಂದ ಸಾರ್ವಜನಿಕರು  ಟೋಲ್‌ಗಳಲ್ಲಿ ದಿನನಿತ್ಯ 8ರಿ8ರಿ/ಗಲಾಟೆಗಳಿಂದ 
ಬೇಸತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ಸಾರ್ವಜನಿಕರಿಗೆ ಟೋಲ್‌ಗಳಲ್ಲಿ ಅನಗ್ಯತ 8ರಿಕರಿ/ಗಲಾಟೆ ತಪ್ಪಿಸುವ 
ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; (ವಿವರ ನೀಡುವುದು) 


(ಇ) ಎಲ್ಲಾ ವಾಹನಗಳಿಗೂ ಫಾಸ್ಟ್‌ ಟ್ಯಾಗ್‌ ಕಡ್ಡಾಯಗೊಳಿಸಿ ಸುತ್ತೋಲೆ ಹೊರಡಿಸಿರುವುದು 
ಸರಿಯೇ; ಸದರಿ ಆದೇಶವನ್ನು ಮತೊಮ್ಮೆ ಪರಿಶೀಲಿಸಿ ಸರಿಪಡಿಸಲಾಗುವುದೇ; (ವಿವರ 
ಒದಗಿಸುವುದು) 


(ಈ) ಫಾಸ್ಟ್‌ ಟ್ಯಾಗ್‌ ಹೊಂದಿಲ್ಲದ ವಾಹನಗಳಿಗೆ ದುಪ್ಪಟ್ಟು ಶುಲ್ಕ ವಿಧಿಸುತಿರುವುದು 
ಅವೈಜ್ಞಾನಿಕವೆಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


(ಉ) ಸಾರ್ವಜನಿಕರಿಗೆ ಟೋಲ್‌ಗಳಲ್ಲಿ ಮತ್ತು ಟೋಲ್‌ ಸಿಬ್ಬಂದಿಯಿಂದ &ರಿ8ರಿ ತಪ್ಪಿಸಿ 
ಅನುಕೂಲ ಮಾಡಿಕೊಡುವ ಮತ್ತು ಟೋಲ್‌ ಸಂಚಾರ ವ್ಯವಸ್ಥೆ ಸರಾಗವಾಗಿ ಚಲಿಸುವಂತೆ 


ಮಾಡಲು ಸರ್ಕಾರ ತೆಗೆದುಕೊಂಡ ಮತ್ತು ತೆಗೆದುಕೊಳ್ಳವ ಕ್ರಮಗಳೇನು? (ವಿವರ 
ನೀಡುವುದು) 


